TEXT FLY WITHIN 
THE BOOK ONLY 


TEXT PROBLEM 
WITHIN THE 
BOOK ONLY 


UNIVERSAL 
LIBRARY 
ಎ 


OU 20234 


೬೬11೬೮1] 
IVSHAINN 


೨೫--881-..5-8-74--15,000 


OSMANIA UNIVERSITY LIBRARY 


4 ಕ Ky ಗ 
11 No. Ks. ಕ Accession No. ಸ್‌ ¥. 4 54 
ಪಾ 
athor A“ ತೆ 
ಸ್ಯಾ 4 pe 
le ) ಹ 
ಯಕ ಡಾ ಜೇ ಸ 


iis hook should be retuned (ಗ or before the date last marked below. 





ಬೆಂಗಳೂರು ಪ್ರೈಸ್‌ 
ಮೈಸೂರು ರೋಡ್‌, ಬೆಂಗಳೂರು ಸಿಟಿ 
೧೯೪೦ 


ಎಲ್ಲ ಹಕ್ಕುಗಳನ್ನೂ ಕಾದಿಡಲಾಗಿದೆ 


ಮುನ್ನುಡಿ 

ಈ ಕವನದ ವಸ್ತು ಈಗ ನಾಲ್ಕು ವರ್ಷದ ಹಿಂದಿನ ಕಾರ್ತೀಕ 
ಮಾಸದಲ್ಲಿ ನಮ್ಮ ವಿಸ್ತರಣದ ಬಳಿಯ ಹನ:ಮನಗಿರಿಯ ಸುತ್ತಿನ 
ಹೊಲಗಳಲ್ಲಿ ಸುತ್ತುತ್ತಿರುವಾಗ ನನ್ನ ಮನಸ್ಸಿನಲ್ಲಿ ಮೂಡಿತು. 
ಆಗಲೇ ಕೆಲವು ಪದ್ಯಗಳನ್ನು ಬರೆದದ್ದಾಯಿತು. ಆದರೆ ಅನೇಕ 
ಕಾರಣದಿಂದ ಕೆಲಸ ಮುಂದರಿಯಲಿಲ್ಲ. ಆಮೇಲೆ ಎರಡು 
ಕಾರ್ತೀಕ ಮಾಸ ಬಂದು ಕೃತಿ ಅಲ್ಲಿಗೇ ನಿಂತಿತಲ್ಲ ಎಂಬ ವ್ಯಥೆಯನ್ನು 
ತಂದು ಮುಂದೆ ಸಾರಿದುವು. ಹೋದ ವರ್ಷದ ಕಾರ್ತಿೀಕಮಾರ್ಗಶಿರ 
ದಲ್ಲಿ ಕಥೆಯನ್ನು ಮುಂದರಿಸಿ ಮುಗಿಸಿದ್ದಾಯಿತು. ಅಲ್ಲಿಂದ 
ಒಂದೆರಡು ತಿಂಗಳಲ್ಲಿ ಇದು ಧಾರವಾಡದಿಂದ ಹೊರಡುತ್ತಿರುವ 
ನನ್ನ ಗೆಳೆಯರ "ಜೀವನ? ಪತ್ರಿಕೆಯಲ್ಲಿ ಪ್ರಕಟವಾಯಿತು; 
ಈ ಕಾರ್ತೀಕದಲ್ಲಿ ಪುಸ್ತಕವಾಗಿದೆ. 

ಈ ಕೃತಿಯಲ್ಲಿ ಯಾವುದಾದರೊಂದು ನಡೆದ ಕಥೆಯನ್ನು 
ಹೇಳುತ್ತಿಲ್ಲ. ಆದರೂ ಇದನ್ನು ಕೇಳಿದ ಮಿತ್ರರು ಗೌಡಮಲ್ಲಿ 
ಯರಿಗೆ ಮೂಲ ವ್ಯಕ್ತಿಗಳು ಯಾರೋ ಇರಬೇಕೆಂದು ಭಾನಿಸು 
ತ್ತಾರೆ. ಕೃತಿಯ ಪಾತ್ರಗಳೂ ಸಂಗತಿಗಳೂ ಮಿತ್ರರಿಗೆ ಹೀಗೆ 
ನಿಜವಾಗಿ ಕಾಣುವುದು ನನಗೆ ಬಹು ಧೈರ್ಯವನ್ನು ಕೊಡುತ್ತದೆ. 
ಊಹೆಯ ಪಾತ್ರವೂ ಸಂಗತಿಯೂ ಜೀವನದಿಂದ ಬಂದವೆಂಬಂತೆ 
ಕಂಡಾಗಲೇ ಊಹೆ ಸಾಧುನೆಂದು ಸಿದ್ಧವಾಗುವುದು. ನೋಡಿದ 
ಬಾಳಿನಿಂದ ಕೆಂಡ ವಿಷಯಗಳನ್ನು ತೆಗೆದುಕೊಂಡು ಚಿತ್ರಕಾರನು 
ಒಂದು ಮುಖವನ್ನು ಮಾಡುತ್ತಾನೆ. ಅದು ನಿಜನಾದ ಯಾವ 
ಒಬ್ಬ ವ್ಯಕ್ತಿಯ ಮುಖವೂ ಆಗಬೇಕಾದದ್ದಿಲ್ಲ. ಆದರೆ ಅದರಂತೆ 
ಒಬ್ಬ ವ್ಯಕ್ತಿ ಇದ್ದರೂ ಇರಬಹುದು. ಚಿತ್ರ ವಾಸ್ತವವಾಗುವುದಕ್ಕೆ 
ಈ ಗುಣ ಅವಶ್ಯಕ. ಕಾವ್ಯಕ್ಕಾದರೂ ಇದೇ ನಿಯಮ 
ಅನ್ವಯಿಸುತ್ತದೆ. ಜೀವನದಲ್ಲಿ ಕಂಡ ಹಲವಾರು ಸಂಗತಿಯಿಂದ 


iv 


ಮನಸ್ಸಿನಲ್ಲಿ ಹಲವಾರು ಭಾವನೆ ಮೂಡುತ್ತವೆ. ಈ ಭಾವನೆಗಳಲ್ಲಿ 
ಕೆಲವದರ ಸಂಯೋಗ ಜೀವನದಲ್ಲಿ ಕಾಣಬಹುದು; ಇನ್ನು 
ಕೆಲವದರ ಸಂಯೋಗ ಜೀವನದಲ್ಲಿ ಕಾಣದೆ ಇದ್ದು ನಮ್ಮ 
ಮನಸ್ಸಿನಲ್ಲಿ ಆಗಬಹುದು. .ಇಂಥ ಸಂಯೋಗವನ್ನು ಕಥೆಯಾಗಿ 
ಬರೆದಾಗ ಅದು ನಡೆಯದೆ ಇದ್ದರೂ ನಡೆಯಬಹುದಾದದ್ದು ಸಹಜ 
ವಾದದ್ದು ಎಂದು ತೋರುತ್ತದೆ. 

ಈ ಕೃತಿಯನ್ನು ಕೇಳಿರುವ ನನ್ನ ಮಿತ್ರರು ಇದನ್ನು ಬಹಳ 
ವಾಗಿ ಮೆಚ್ಚಿಕೊಂಡಿದಾರೆ. "ಜೀವನ'ದ ಸಂಪಾದಕರಾದ ಗೆಳೆಯರು 
ಇದನ್ನು ಕುರಿತು ಹೀಗೆಂದಿದಾರೆ: " ವಿವೇಕಿಗಳಾದವರ ಲೌಕಿಕ 
ಜೀವನದಲ್ಲಿಯೂ ಮಧುರ ಪ್ರೀತಿಯು ಯಾವ ಮಟ್ಟವನ್ನು 
ಮುಟ್ಟ ಬಲ್ಲುದೆಂಬುದನ್ನು ಈ ಕವನವು ತೋರಿಸುವುದು. ಪ್ರೇಮದ 
ಅನನ್ಯತೆ, ಸರ್ವ ಸಮರ್ಪಣ, ಆಂತರಿಕ ಔಚಿತ್ಯಗಳಿಂದ ಹಸನಾದ 
ಜೀವರುಗಳಲ್ಲಿ ದಿನದ ನಡತೆಯೂ ದಿವ್ಯವಾಗಿ ತೋರುವುದು.?? 
ನಮ್ಮ ಜನಕ್ಕೆಲ್ಲ ಇದು ಹೀಗೆ ಮೆಚ್ಚಿಕೆಯಾಗಲೆಂದು ನಾನು 


ಬಯಸುತ್ತೇನೆ. 
ಈ ಕೃತಿ ಒಂದನ್ನೇ ಪ್ರಕಟಮಾಡುವುದು ಚೆನ್ನವೆಂದು 


ಗೆಳೆಯರು ಸಲಹೆ ಮಾಡಿದ್ದರಿಂದ ಇಷ್ಟು ಸಣ್ಣದಾದರೂ ಇದನ್ನು 
ಒಂದು ಪುಸ್ತಕವಾಗಿ ಪ್ರಕಟಸಿದೆ. ಇದೇ ಮಿತ್ರರ ಸಲಹೆಯಂತೆ 
ಕೃತಿಯೊಂದಿಗೆ ಕೆಲವು ಚಿತ್ರಗಳನ್ನು ಸೇರಿಸಿದೆ. ಈ ಚಿತ್ರಗಳನ್ನು 
ಬರೆದುಕೊಟ್ಟ ನನ್ನ ಮಾನ್ಯ ಮಿತ್ರ ಶ್ರೀ॥ ಪುರುಷೋತ್ತಮರಾಯರಿಗೆ 
ನಾನು ಇಲ್ಲಿ ಅನೇಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಕೃತಿಯ ಮಾತು 
ಹೇಗಾದರೂ ಇರಲಿ, ಚಿತ್ರಗಳನ್ನು ಜನ ಮೆಚ್ಚಲೇ ಮೆಚ್ಚುವರೆಂದು 


ನನ್ನ ನಂಬಿಕೆ. 
ಗವಿಪುರದ ವಿಸ್ತರಣ: ವಿಕ್ರಮ ಸಂ॥ | 


ಆಶ್ವೀಜ ಬಹುಳ ತ್ರಯೋದಶೀ ಶ್ರೀಿವಾಸ 


ಗೌಡರಮಲ್ಲಿ 


೮೮೮ ಭತಿಜಸಿಲ (ಲೂ ೦ಜಜೀಂಜ 





ಗೌಡರ ಮಲ್ಲಿ 





ಮಾನವಮಿ ಕಳೆದಿತ್ತು; ದೀವಳಿಗೆ ಸಾಗಿತ್ತು; 
ಮುಗಿಲು ಮಳೆ ಹುಯ್ದಾಗಿ ನಿಲ್ಲುತಿತ್ತು ; 

ಚಳಿ ಸುಳಿದು ಬರುತಿತ್ತು; ದೇಗುಲದಿ ತಿಂಗಳಲಿ 
ಸಾಲು ಸೊಡರಿನ ಪೂಜೆ ಸಭುತಿತ್ತು. 


ಬೆಳೆದ ರಾಗಿಯ ಹೊಲವ ಕಾಯುತಿರುವಳು ಮಲ್ಲಿ, 
ಹದಿನೆಂಟು ಹರೆಯದ ಬೇಡ ಹೆಣ್ಣು; 

ಕುಯ್ಲದಿನ ಬಂತೇನೊ ಎಂದು ನೋಡುತ ಗೌಡ 
ಬಂದನಲ್ಲಿಗೆ, ತಣಿಯೆ ನೋಡಿ ಕಣ್ಣು. 


೧ 


ಗೌಡರ ಮುಲ್ಲಿ 


ಹುಲುಸು ಬೆಳೆದಿದೆ ಪೈರು; ತೆನೆತುಂಬಿ ಉದುರುತಿದೆ; 
ಹೂವಾಗಿ ಹೊಳೆದು ಹುಚ್ಚೆಳ್ಳು ಅವರಿ 

ಭೂಮಿದೇವಿಯ ಸೆರಗ ಬಣ್ಣವಾಗೆಸೆಯುತಿನೆ; 
ಹಸುರುಕ್ಕಿ ಆ ಸೇಲೆಗಂಚು ತೆವರೆ. 


ಬೆಳೆ ನೋಡಿ ನಲಿದವನೆ ಗೌಡ ಮರುಚಣದಲ್ಲಿ 
ಹೋದ ಹೆಂಡಿರ ನೆನೆದು ನೋವುಗೊಂಡ: 

ಬೆಳೆಯ ಕಾಣದೆ ಮೂರುವರುಷ ಸೋತಿದ್ದವಳ 
ಅದು ಬಂದದಿನಕೆ ಜವನೇಕೆ ಉಂಡ? 


ಜೊತೆಗೆ ನಲಿಯುತಲಿದ್ದ ಜೀವ ಇಲ್ಲದೆ ಹೋಯ್ತೆ 
ಎಂದು ದುಗುಡಕೆ ಕಣ್ಣು ತೇವವಾಗಿ 

ಗೌಡ ದೂರದ ಬಾನ ನೋಡತಿರುಗಿದ: ಎದುರು 
ಯಾರು ಹೆಂಗುಸು ಇಂತು ಹಾವವಾಗಿ? 


ಹೊಲವ ಕಾಯುವ ಮಲ್ಲಿ; ತನ್ನೂರ ತಳವಾರ 
ಎಡಚುಕೈ ವೆಂಕಟನ ಮಗಳೆ?--ತಂಗಿ. 

ಎಲ ಎಲಾ ಈ ಹುಡುಗಿ ಏನು ಬೆಡಗಿ! ಇವಳು 
ಎಲ್ಲಿ ಕಲಿತಳು ಇಂತು ನಿಲುವ ಭಂಗಿ? 


ಪಿ 


ಗೌಡರ ಮಲ್ಲಿ 


ಹೆಂಡಿರಾದವಳಳಿದ ಹದಿನೈದು ದಿವಸದಲೆ 
ಮನೆಯ ಹಿರಿಯರು ಕಿರಿಯರೆಲ್ಲ ಸೇರಿ, 

ಹರೆಯದಲಿ ಒಂಟಯಾಗಿರಬೇಕು ಏತಕೆ, 
ತರುನೆನೆಂದರು ಹೆಣ್ಣನೊಂದ ಬೇಕೆ. 


ಬೇಡ, ಎಂದನು ಗೌಡ. ಎಳೆತನದಿ ಕೈ ಹಿಡಿದು 
ಜೊತೆಗೆ ಜೊತೆಯಾಗಿದ್ದು ಬಾಳ ಬೆಳಗಿ 

ಕೆಳೆಯಾದವಳು ಕಣ್ಣೆ ಮರೆದೊಡನೆ ಅಳಿದಳೆನೆ, 
ಮರಿಯಾದೆಯೇ ಇದ್ದು ಹೋದವಳಿಗೆ? 


ಕೈಗೆರಡು ನೀರು ಕೊಡುವವಳು ಇರಬೇಕೆಂದು 
ತಾಯಿ ಹೇಳಿದಳು. ಕೈನೀರಿಗಾಗಿ 

ಗಂಡಾದವನು ಎಷ್ಟು ಹೆಣ್ಣ ಬೇಕಾದರೂ 
ತರಬಹುದೆ ಮುದಿಯಾಗಿ ಬೆನ್ನುಬಾಗಿ? 


ಅಲ್ಲದೆಯೊ ಮನೆ ತುಂಬ ಹೆಂಗಸರು; ಹೊಸಬಳಿಗೆ 
ಅತ್ತೆ, ಓರಗಿತಿ, ನಾದಿನಿ, ಅತ್ತಿಗೆ; 

ತನ್ನ ಸುಖಕೆಂದು ಒಂದೂ ಅರಿಯದೆಳೆಹೆಣ್ಣು 
ಇಲಿಯ ಕರೆತಹುದೆ ಹಾನಿನ ಹುತ್ತಿಗೆ? 


ಷಿ 


ಗೌಡರ ಮಲ್ಲಿ 


ಮನದಮೊಗೆಯಲಿ ಆಸೆ ತೂತು; ಅದ ತಡೆದಿರುವ 
ಕೆಚ್ಚು ಮೆತ್ತಿರುವ ಹುಸಿ ಹಸಿಯ ಮಣ್ಣು. 

ಇದರ ಬಲ ಎಷ್ಟೆಂದು ಚುಚ್ಚಿ ನೋಡುವುದಿದಿರು 
ಬೆಡಗಿನಲಿ ನಿಂತ ಎಳೆಹೆಣ್ಣ ಕಣ್ಣು. 


ಗೌಡನಿಗೆ ನಡುಹರೆಯ ; ಮದುವೆ ಬೇಡೆಂಬುದಕೆ 
ಮುದಿಯೆಂಬ ಮಾತನೊಡ್ಡಿದ್ದನಹುದು. 
ಒಗ್ಗಿದ್ದ ಹೆಣ್ಣಳಿದ ಹೊಸತರಲಿ ಯಾರಿಗೂ 
೧ ಲಾ 
ಮೂರು ದಿನ ಇಂತ ವೈರಾಗ್ಯ ಬಹುದು. 


ಮೂರು ದಿನ ವೈರಾಗ್ಯವೆನೆ, ನಾಲ್ಕನೆಯ ದಿವಸ 
ಅಳಿಯಾಸೆ ಬರುವುದೆಂದಲ್ಲ ಅರ್ಥ; 

ಆದರಾಸೆಯವಸ್ತು ಬರೆ ಮನಸು ಒಲೆಯುವುದು; 
ಇಂತು ಮಾಡಿಹನೆಮ್ಮ ಸೃಷ್ಟಿಕರ್ತ. 


ಗೌಡ ತನ್ನನು ನೋಡುತಿಹನೆನ್ನುವುದ ಮಲ್ಲಿ 
ತಿಳಿದಳೊಮ್ಮೆಯಲಿ. ಏನಾದರೊಂದು 

ಮಾತ ಆಡುವುದು ಸರಿಯೆಂದು ತೋರಲುಮನಕೆ 
ಅವನ ನುಡಿಸಿದಳು ಓಸರಿಸಿ ನಿಂದು. 


೪ 


ಗೌಡರ ಮಲ್ಲಿ 


"ಮೂರುದಿನ ನಿಮಗೆ ಮೈಯಲ್ಲಿ ಚೆನ್ನಿರಲಿಲ್ಲ 
ಎಂದು ಹೇಳಿದ ನಮ್ಮ ನೆಂಕಟಣ್ಣ. 

ಈಗ ವಾಸಿಯೆ ಗೌಡರೆ? ಹೊಲಕೆ ಬಂದಿರೆ. 
ಇಲ್ಲ, ಅಂತೆಯೆ ಇದೆಯೊ ದುಗುಡ ಇನ್ನಾ?' 


ಜ್ವರವಾಗಿ ಮಲಗಿದ್ದ, ನಿಜ, ಗೌಡ... ಊರಜನ 
ಹೆಂಡಿರಿಲ್ಲದೆ ಇಹುದೆ ಇವನ ವ್ಯಾಧಿ 

ಎಂದಾಡಿಕೊಂಡಿತ್ತು: ಪಿಲ್ಲಿ ಮಾಡಿಗೆ ಹೇಳಿ, 
ಲಕ್ಕಮ್ಮ ಗೌಡಿಕಿಗೆ ಹೇಳಿ ಮಾದಿ. 


ಮಲ್ಲಿ ಜೇಡರಹೆಣ್ಣು ಸರಿ; ಅಂತು ದಿಟಿನರಿಯೆ 

ಬೇಡ ಎನ್ನುವುದೊಂದು ಬರಿಯ ಮಾತು; 
ಹೆಣ್ಣು ಎಂಬುದೆ ಸತ್ಯ; ಅದರ ಹೆಚ, ಳದಲ್ಲಿ 
pe) WwW ಣಿ 

ಎಲ್ಲೊ ಮರೆವುದು ಅವಳ ಜಾತಿ ಸೋತು. 


ಒಳಗೆ ಬರಬಿಡೆನೆಂದು ಮನದಬಾಗಿಲನೊಮ್ಮೆ 
ಇಕ್ಕಿ ಬಡಿಯುವೆಯೊ ಬಡಿ; ಹಿಂಚುಮುಂಚು, 
ಏನೆಂದು ಎಂತೆಂದು ತಡೆದೆಯೋ, ಕಂಡಿಯಲಿ 
ಎದೆಯ ಸಾರಿತು ಹೆಣ್ಣನಗೆಯ ಸಂಚು. 


೫ 


ಗೌಡರ ನುಲ್ಲಿ 
(ಗಿ 


ಮಲ್ಲಿ ನಿಂತಾರೀತಿ, ನಗುತ ನುಡಿದಾರೀತಿ, 
ನನ್ಮು ಗೌಡನ ಎಡೆಯ ಹೊಕ್ಕು ಅಲ್ಲಿ 

ಸಡೆಗಟ್ಟಿನಿಂತ ದುಮ್ಮಾನವನು ಚೆದರಿಸಿತು, 
ಮೊಳೆಯಲಾಟದ ಆಸೆ ಮನಸಿನಲ್ಲಿ. 


ಸತ್ಯವಂತನು, ಹೆಣ್ಣು ಬೇಡೆಂದವನು, ಗೌಡ 
ಇಂತಾದನೇ? ಏನು ವಿಧಿಯ ಚದುರೊ? 

ಸಿಲುಕದೋಡುವ ಬೇಟಿಯನು ತಡೆವುದೇನೊ ಅದು? 
ಯಾರು ಬಲ್ಲರು? ಯಾವ ಹುಲಿಯೊ, ಹೊದರೊ? 


ಏನೊಂದನೂತಿಳಿಯದೆಳೆಹೆಣ್ಣು ಎದುರಿನಲಿ 
ಬಹಳ ದೊಡ್ಡವಳೆಂಬ ತೆರದಿನಿಂತು 

ಮಾತನಾಡಿಸುತಿರಲು ನಗುತನುಡಿದನು ಗೌಡ, 
ಊರ ಹೆಂಗಸರ ನುಡಿ ಮನಕೆ ಬಂದು. 


"ದುಗುಡವೇನೂ ಇಲ್ಲ ಈ ಹೊತ್ತು; ಅಂದರೆ 
ಚೆನ್ನಾಗಿ ಗುಣವಾಗುವುದಕೆ ಮದ್ದು 
ಏನೇನೊ ಹೇಳತಿದ್ದಾರೆ; ಆ ಔಸದ 
ಯಾರು ತರಬೇಕು? ಎಲ್ಲಿಂದ ಕದ್ದು? 


೬ 


ಬಾ ಬ್‌ 
[oe ಬಸ್ಸ 
KU 


ಣಿ 
ಕಃ 


% 





ತಾ ಜಯ ತ 
Wen ಗುಣವಿಲ್ಲ ಇದನು ಬಿಟ್ಟು 


ಗೌಡರ ಮಲ್ಲಿ 


ಏನು ಔಸದವಂತೆ?' ಎಂದಳರಿಯದ ಮಲ್ಲಿ. 
"ಯಾವುದೋ ಕರಿಮಿಂಚ ಗೊಂಡೆಯಂತೆ; 

ಅದರ ಮುಡಿ ಹಾವಹೆಡೆ; ಅದರಡಿಗೆ ಅರ್ಧಹೆರೆ; 
ತಾರೆ, ಸಂಪಿಗೆ, ಕಳಿತ ತೊಂಡೆಯಂತೆ; 


"ಗೊಂಡೆಯನು ಎದೆಗಿಟ್ಟು, ಮುಡಿಯ ಮೂಗಿಗೆ ಹಿಡಿದು, 
ಹೆರೆತಾರೆಯನು ಒಕೆನ್ಸೆತುಟಗೆ ಇಟ್ಟು, 

ಒಂದುದಿನಸಕೆ ಮೂರುಹೊತ್ತು ತೊಂಡೆಯಹಣ್ಣ 
ತಿನಬೇಕು, ಗುಣವಿಲ್ಲ ಇದನು ಬಿಟ್ಟು.? 


"ಯಾಕೆ ಬಿಡಬೇಕು? ಗೌಡರಿಗೇನು ಕಡಿಮೆಯೆ? 
ತರಿಸಿಕೊಳಬಾರದೇ ಮದ್ದಗಿಡವ? 

ಯಾವ ಸೋಜಿಗದ ಬೇರೋ ಏನೊ! ಎಲ್ಲಿಡೆಯೊ! 
ಅಣ್ಣನಿಗೆ ಹೇಳಲೇ ತಂದುಕೊಡುವ?? 


"ಮದ್ದೇನೊ ಸೋಜಿಗ; ಅಂದರೆಲ್ಲೆಡೆಯು ಇದೆ. 
ಅಂದರೂ ಮುಪ್ಪಾಗ ಮೂರುವೀಸ 

ಮುಟ್ಟಬಾರದ ಹಾವು ಹೆರೆತಾರೆಯಾಗಿಹುದು. 
ದುಡುಕಿ ಹಿಡಿಯುವೆನೆನಲು ಬಹಳ ಮೋಸ 


೭ 


ಗೌಡರ ನುಲ್ಲಿ 


"ಎಲ್ಲೆಡೆಯು ಇದೆಯೆ ಆ ಮದ್ದು? ಇದೆಯೇ ಇಲ್ಲಿ?? 
"ಇಲ್ಲಿ ಇದೆ? "ತೋರಿದಿರೆ ನಾನು ಮುಟ್ಟಿ 
ನಿಮ್ಮ ತುಟಿಗಿಟ್ವೀನು, ತೋರಿ? ಎಂದಳು ಮಲ್ಲಿ, 
ಇವನ ಬದುಕಿಪೆನೆಂಬ ಅಸೆಹುಟ್ಟ. 


ತನ್ನ ರಕ್ಸಿಸಲೆಂದು ತನಕಪಡುತಿಹ ಹೆಣ್ಣ 
ಸಡಗರಕೆ ಗೌಡ ಮನಸೋತನಂದು; 

ಇವಳ ಕೂಡುನೆನೆ ಎಂಬೆಡೆಗೆ ಬಂದಿರೆ ಮನಸು, 
ಎಲ್ಲಿಂದಲೋ ಹೊರಟ ಮಾತಿನಿಂದ. 


ಹೊಲದ ಅಂಚಿನ ಒಂದು ಮರದ ಮೇಗಡೆ, ಎರಡು 
ಗೊರನ ಎಲ್ಲಿಂದಲೋ ಹಾರಿ ಬಂದು 

ಒಂದು ಕೊಂಬೆಯ ಕೊನೆಗೆ ಜೊತೆ ಆಗಿ ಕುಳಿತಿಹವ್ರು 
ಜೊತೆಯಿಂದ ಸುಖಪಡಿಸಿ ಒಂದನೊಂದು. 


ಭೂಮಿ ಬಾನನು ನೋಡಿ ನಗುತಿಹುದು ; ಬಾನ್‌ ಅಂತೆ 
ಭೂಮಿಯನು ನೋಡಿ ಮುಖ ತಿಳಿಯುತಿಹುದು; 
ಚಳಿಯದಿನನಾದರೂ ನಭವನತುಂಬಿದ ಬೆಳಕು 
ಜಗಕೆ ಹೊಸತಾನುಡಜೋ ಕಳೆಯ ತಹುದು. 


ಲ 


ಗೌಡರ ಮಲ್ಲಿ 


ಮನೆಯಿಂದ ಹೊರಟ ಹೊತ್ತಲಿ ಮನನ ಮುಸುಕಿದ್ದ 
ಹಿರಿಯಬೇಸರು ಜಾರಿ ದೂರಸರಿಯೆ, 

ಗೌಡನೆದೆ ಎಂತೊ ತಣಿಯಿತು: ಬಾಳುವೆಯ ಬೆಳಗೆ 
ಒಲಿಯಬಲ್ಲೆಳೆಹೆಣ್ಣ ನಗೆಗೆ ದೊರೆಯೆ? 


ನಗೆ ಮುಗುಳ ಮುಖಮುದ್ರೆಯಲಿ ಮಲ್ಲಿ ಎದುರಿನಲಿ 
ನಿಂತಸರಿ ಊರುತಿರೆ ಮನದಾಳಕೆ 

ಏನ ಹೇಳುವುದು ಎನ್ನುವುದ ಕಾಣಜಿ ಗೌಡ 
ತೊಡಕಿದನು ಹೆಣ್ಣಹಂಗಿನ ಜಾಲಕೆ, 


ಇವನು ಲೋಕವ ಕಂಡವನು; ಕಾಣದವಳವಳು. 
ಅರಿತಿನನು ಬಲಿತಿಹನು; ಮಲ್ಲಿ ಎಳಸು. 

ಬಾಳ ಹೊಸ್ತಿಲ ಮುಂದೆ ಇನ್ನೀಗ ಬರುವಳಿಗೆ 
ತಿಳಿಯಬಹುದೆಂತಿವನ ಬಲ್ಲಬಳಸು? 


ಮಾತನಾಡದೆ ಕುಳಿತ ಊರಹಿರಿಯನ ನೋಡಿ 
ತಪ್ಪುನುಡಿದೆನೊ ಎಂದು ಅಂಜಿ ಮಲ್ಲಿ 

" ಸಿಟ್ಟಾಯ್ತೆ ಗೌಡರೆ? ಎಂದುಸುರಿದಳು, ಹಸುಳೆ 
ಬಟ್ಟಿಯರಿಯದ ರೀತಿ ಸಂಜೆಯಲ್ಲಿ. 


೯ 


ಗೌಡರ ಮಲ್ಲಿ 


ಅರಿಯಜೆಳೆಹೆಣ್ಣಿನಲಿ ಅತಿಸರಸವನು ಮಾಡಿ 
ಬಿಡಿಸಿಕೊಳ್ಳುವುದೆಂತು ಎಂದರಿಯದೆ, 

ಗೌಡ ಬೇಸರಗೊಂಡ, ಅವನ ಕಾಣದೆ ಮನಸು 
ನಲಿಯುತಿರೆ ಎದಿರಾಂತ ಸೌಂದರಿಯದೆ. 


ಅಷ್ಟರಲಿ ಕಾವಲಿಲ್ಲದ ಯಾವ ಹೊಲದಲ್ಲಿ 
ಅವರೆ ತಟ್ಟೆಯ ಕಳುವುದೆಂದರಸುತ 

ಪಿಲ್ಲಿ ಆ ಬಳಿಸಾರೆ ಅವಳ ಪ್ರೌಢಿಯ ನೋಟ 
ಮಲ್ಲಿ ಗೌಡರ ಪರಿಯನಾನರಿಸಿತು. 


ಅವರೆ ತಟ್ಟೆಯ ಹುಳಿಯ ರುಚಿಯ ಬಲ್ಲಳು ಸಿಲ್ಲಿ; 
ಆದರೆಯು ಇವರಿದ್ದ ತೆರನ ಕಂಡು 

ಇದರ ಪರಿಯರಿವ ಹಿರಿರುಚಿಗೆ ಹೆಣ್ಮನ ಸೋತು 
ನಿಂತಳಾಬಳಿಯೊಂದುಮರನ ಹಿಂದು. 


ಹಿರಿಯರುಚಿಯೇನೆ? ತನ್ನನು ಗಂಡುಸೋಕಿದುದು 
ಬರಿಯ ನೆನವಾಗಿರುವ ನರೆತ ಹೆಣ್ಣು 

ಎಳೆ ಹೆಣ್ಣು ಗಂಡಾಡೆ ನೋಡಿ ಮನ ಅರಳುವುದು, 
ಕೋಳಿಗರಳುವ ರೀಕಿ ನರಿಯಕಣ್ಣು. 


೧೦ 


ಗೌಡರ ಮಲ್ಲಿ 


ಮರದ ಹಿಂದಕೆ ಸಾರುವವಳ ಕಂಡನು ಗೌಡ; 
ಊರಹಿರಿಯನು ತನ್ನ ತಳವಾರನ 

ತಂಗಿಯನು ಕೆಡಿಸಿದನು ಎಂದಾಳು ಇವಳೆಂದು 
ಅಂಜಿದನು : ಮೂಳಿಬಿಡುವಳು ಯಾರನು? 


ನಿಲ್ಲಿ ಕೆಟ್ಟ ವಳಲ್ಲ. ಆದರೂರಿನ ಮಂದಿ 
ಅವಳ ಬಾಯಿಗೆ ಬೀಳುವುದನೊಲ್ಲದು. 
ಕಂಡುದಕೆ ಕಾಣದುದ ಬೆರಸಿ ಅದ ಕಹಿಮಾಡಿ 
ಅಳೆವಳಿವಳೆಂದು ಕೊಳಗದೆ ಬಳ್ಳದೆ. 


" ನಾಳೆಯೋನಾಡಿದ್ದೊ ಹೊಲಕೆ ಆಳನು ಬಿಡಲಿ 
ಅಣ್ಣನಿಗೆ ಹೇಳಕ್ಕ? ಎಂದೆನ್ನುತ 

ನೆವಕೆ ಮಾತನು ಮುಗಿಸಿ ಗಾಡ ಹೊರಟನು ಮನೆಗೆ, 
ಇಂತು ಉಳಿಸುತ ತನ್ನ ಸಂಪನ್ನತೆ. 


ಹಿಲ್ಲಿ ಬಂದುದ ಕಂಡು ಗೌಡ ಓಡಿದನೆಂದು 
ಮಲ್ಲಿ ಕಾಣಳು; ತನ್ನ ನುಡಿ ಕೆಟ್ಟಿತು, 
ಕೋಪದಲಿ ಅವನು ನಡೆದನು, ಎಂದೆ ಎಣಿಸಿದಳು; 
ಭಯ ಮನದೆ ಆಕ್ಬಣಕೆ ಗುಡಿ ಕಟ್ಟಿತು. 


೧೧ 


ಗೌಡರ ಮಲ್ಲಿ 


ಏನ ಮಾಡಿದೊಡೆ ಸರಿ ಆಗುವುದೊ ಈ ತಪ್ಪು, 
ಅಣ್ಣನಿಗೆ ಹೇಳುವುದೆ? ಏನಗೆಯ್ವ? - 

ಎನುತಿರಲು ಹುಡುಗಿ, ಅವಳೆಡೆಗೆ ಬಂದಳು ಸಿಲ್ಲಿ, 
ಇವರೀರ್ವರೊಲವಿನಭಿಮಾನಿ ದೈವ. 


"ಏನೆ ಮಲ್ಲೀ? ಒಳ್ಳೆ ಜಾಣೆ; ಗೌಡರ ಹಿಡಿದೆ; 
ಆರುತಿಂಗಳೆ ಹಿಂದೆ ನಮ್ಮ ಹೈದ 
ಬಾಯೆನಲು ಒಲ್ಲೆನೆಂದೆ. ಪಾಪ, ಪ್ರಾಯದವ, 

ಅಂತೆ ಉಗುಳನು ನುಂಗಿ ಸುಮ್ಮನಾದ. 


"ಬಸವಿಯಾದರೆ ಏನು? ಚೆಲುವಿ, ನೀ ಬಲುಚೆದುರಿ; 
ಬಡಪಾಪಿ ಹುಡುಗನಿಗೆ ಸೆರಗಹೊದಿಸಿ 

ಒಡವೆ ವಸ್ತುವನೇನ ಪಡೆಯುವುದು? ದೊರೆಗೊಲಿಯೆ 
ಬೆಳಗುವನು ಬರಿಕೈಯ ಕಡಗ ತೊಡಿಸಿ. 


* ಎಷ್ಟ ಕೊಟ್ಟರು ಏನಕೊಡಬಹುದು ಬಡಹೈದ, 
ಚಿಂದಿ, ತಂಗಳು, ಬರಿಯಮೈ ಅಲ್ಲದೆ? 

ಗೌಡನಿಗೆ ನಕ್ಕರೆ ತುಪ್ಪದನ್ನದ ಊಟ 
ಪಟ್ಟಿಯಂಚಿನ ಸೇಲೆ ಕೈಯಲ್ಲಿದೆ. 


೧೨ 


ಗೌಡರ ಮಲ್ಲಿ 


" ಮುದುಕನಾಡುವ ಸರಸ ಕುದುಪಲಕ್ಕಿಯ ಅನ್ನ; 
ಒದಗುಹಿಟ್ಟನ ದೋಸೆ; ಒಳಿತು ಮೈಗೆ. 

ಹೊಸ ಸೇಲೆಗಿಂತ ಹಿಂದಿನ ಸೇಲೆ ಒಡಲಂದ; 
ಬಹಳ ಮಿದು ಕೈಗೆ ಆ ಹಳತು ನೇಯ್ಗೆ. 


ಸ್ವಾತಿಗೆಳಸುತಲಿರುವ ಎಳೆ ಹೆಣ್ಣ ಕಿವಿಜಿರೆಗೆ 
ಹಿಮದ ಹನಿಯನು ಸುರಿದಳಿಂತು ಜ್ಯೇಷ್ಠೆ. 
ಅರ್ಥ ತಿಳಿಯಿತು; ಅರ್ಥ ತಿಳಿಯದಿದ್ದಿತು: ಎಳೆಯ 
ಶುದ್ಧಮನಸಿಗೆ ಅರಿವುದೆಂತು ಚೇಷ್ಟೆ? 


ಬಸನಿ ನಿಜ ಮಲ್ಲಿ. ಅವಳನು ಅದಕೆ ಮುಂದಾಗಿ 
ನರಸ ಹೊಂದಿಕೊ ಎಂದು ಕರೆದಿದ್ದನು. 
ಬೇಕೆನಿಸಲಿಲ್ಲ ಅವಳಿಗೆ; ಒಲ್ಲೆನೆಂದಳು; 
ಆ ಚಸಲವನು ಅವನು ಮರೆತೊದ್ದನು. 


ಆದರೇನಿದು ಬಲ್ಲ ಪಿಲ್ಲಕ್ಕನಾಡಿದುದು? 
ಗೌಡ ಒಲಿವನೆ ತನ್ನ? ಯಾಕೆ ಕನಸು? 
ಎಂಬ ಹೊತ್ತಲೆ, ಒಲಿವನೇ, ಒಲಿಸಲೇ, ಎಂದು 
ಒಳಗೆ ಕುಡಿ ಒಡೆದಿತ್ತು ನಾಲ್ಕು ಮನಸು. 


೧ಷ್ಮಿ 


ಗೌಡರ ಮಲ್ಲಿ 


ಇಂತು ಸೊರೆದಿರೆ ಆಸೆ, ತಾವರೆಯ ನೀರಂತೆ 
ಫಿಲ್ಲಿ ಆಡಿದ ಮಾತ ಎಲ್ಲಕೊಂಕು 
ತರುಣಿಯೆದೆಯನು ಮುಟ್ಟಿ ಲಾರದೋಡಿತು ಹರಿದು; 
ಎಳೆ ಉಸಿರ ಸೋಕುವುದೆ ಬಲ್ಲಡೊಂಕು? 


"ಫಿಲ್ಲಕ್ಕ ನಾನು ನರಸಣ್ಣನ್ನ ಒಲ್ಲದ್ದು 
ಕೋಪವಾಯಿತೆ ನಿನಗೆ?” ಎಂದು ಮಲ್ಲಿ 
ಮನಮರೆಸಿ ನುಡಿದಳು. ಇಂತು ನಡೆವುದು ಮಂದಿ 


ಹಾವು ಎದುರಿಗೆ ಬರಲು ಸಂದಿಯಲ್ಲಿ, 


ಅಕ್ಕ ಮಂತ್ರಕೆ ಅಣ್ಣ ತಂತ್ರಕ್ಕೆ ಮನಸೋತು 
ನಿಲ್ಲಿ ನಿಂದಳು ನರದ ಮುದ್ರೆಯಾಗಿ; 

ಗೌಡನಿಗೆ ಇವಳ ಸೇರಿಸಬೇಕು ಎಂಬಾಸೆ 
ಬೇರೂರಿ ಮನಸಿನಲಿ ಭದ್ರವಾಗಿ. 


ಒಳಿತು ತಾನಾಗಿ ನಡೆಯುವ ವೇಳೆ ನೆರವಾಗಿ 
ಹರಿಮೆ ಪಡೆಯುವುದೊಂದು ತೆರನ ಜೆದುರು. 

ಅಂತೆ ಅದು ಒಂದು ರೀತಿಯ ನಲ್ಮೆ ಅರ್ಫ್ಯಕೊಡಿ: 
ಮೇಲೇರಿಬಹುದು ನೇಸರಿನ ಕದಿರು. 


೧೪ 


ಗೌಡರ ಮಲ್ಲಿ 


4 ನರಸಣ್ಣ ಒಲ್ಲದಿರೆ ಬೇಡ; ಗೌಡನ ಒಲಿಸಿ 
ನೀ ಬಾಳಿ ನಿನ್ನವರನೆಲ್ಲ ಹೊರೆಸು; 

ಏನ ಹೇಳಿದ ಗಾಡ? ನಾ ಬಲ್ಲೆ ; ಒಲಿದಿಹನು; 
ಸಂದಿಯಲಿ ಸಿಲುಕಿಹುದು ಹುಲ್ಲೆಗೊರಸು? 


ಎಂದು ನುಡಿದಳು ನಿಲ್ಲಿ, ಏನೊಂದನರಿಯದೆ. 
ಏನೊಂದನರಿಯದೆಯೆ ಮಲ್ಲಿ, " ಅಕ್ಕ, 

ಗೌಡ ಜ್ವರದೊಂದು ಔಸದದ ಮಾತಾಡಿದರು,” 
ಎನಲು, "ಆ' ಎಂದಳು ಸಿಲ್ಲಿ ನಕ್ಕು. 


"ಆ ಔಸದದ ಮಾತೆ ನಾನಾಡಿದುದು ಕೂಡ? 
ಎಂದು ಹೇಳುತ ನಿಲ್ಲಿ, ಎಲ್ಲ ಕೇಳಿ, 
"ಇಂದು ಸರಿರಾತ್ರಿ ಗೌಡನ ಕಾಲ ಹಿಡಿ ಒಮ್ಮೆ, 
ಗೌಡ ಆಕ್ಸಣದಿಂದ ವ ಲ್ಲಿಯಾಳು. 


ಎಂದು ಮಲ್ಲಿಗೆ ಎಲ್ಲ ಕಲಿಸಿದಳು. ಹೆರೆ ತಾರೆ 
ಹಾವು ತೊಂಡೆಯ ಮಾತು ಹಳತವಳಿಗೆ; 

ಉಷೆ ಕಲಾವತಿ ವೃಂದೆ ದಮಯಂತಿಯರ ಕತೆಯ 
ಅರಿದವರಿಗಿಂತ ನುಡಿ ತೆಳು ಜವನಿಕೆ. 


೧೫ 


ಗೌಡರ ಮಲ್ಲಿ 


ಹಿರಿಯವಳು ಹೇಳಿದುದನೆಲ್ಲ ಕೇಳುತ ಮಲ್ಲಿ 
ಬೆರಗುಗೊಂಡಳು ; ಗೌಡ ತನ್ನ ಮೆಚ್ಚಿ 

ಸರಸವಾಡಿದನೆಂದು ಹೆಮ್ಮೆಗೊಂಡಳು ; ಅವಳ 
ಮನತಣಿಸಿತವನ ಆ ಕಣ್ಣ ಮುಚ್ಚಿ. 


ಮಾತನಾಡುತ ಸಿಲ್ಲಿ, ಕುಳಿತಿದ್ದ ತಾಣದಲೆ 
ಇಷ್ಟು ಅವರೆಯ ತಟ್ಟೆಯನು ಕುಯ್ದಳು; 
ಗೌಡನರಸಿತಿಯಾಗಿ ನನ್ನ ಮರೆಯದಿರೆಂದು 
ನಗುತ ನುಡಿಯುತ ಅದನು ಮನೆಗುಯ್ದಳು. 


ಮಲ್ಲಿ ಅಲ್ಲಿಯೆ ಕುಳಿತು ಗೌಡನಾಸೆಯ ತಾನು 
ಎಂತಾದರೂ ಸಲಿಸಬೇಕು ಎಂದು 

ಮನಮಾಡಿದಳು; ಅದನು ತನ್ನಾಸೆಯೆನ್ನದೆ. 
ಇದು ಹೆಣ್ಣಮನದ ಪರಿಪಾಕ ಒಂದು. 


೧೬ 


ಗೌಡರ ಮಲ್ಲಿ 


ಜ್ವರ ಬಂದು ನಿಂತಂದಿನಿಂದ ಚಳಿದಿನನೆಂದು 
ಗೌಡ ಮಲಗುವನೊಂದು ಕೋಣೆಯಲ್ಲಿ. 

ಆ ಇರುಳು ಮಲಗಿದನು: ನಿದ್ದಿ ಬಾರದು. ಏಕೆ? 
ಮನ ಕದಡಿಹಳು ಚೆಲುವ ಜಾಣೆ ಮಲ್ಲಿ. 


ತೊಟ್ಟಿಯಲಿ ತುಂಬುತಿಂಗಳ ಬೆಳಕು: ಕೋಣೆಯನು 
ಬೆಳಗುತಿದೆ ದೀಪಬೇಡೆಂಬ ರೀತಿ. 

ಗೌಡರಿಗೆ ಮನದಿವ್ಯಥೆ : ಹೆಂಡಿರನು ಮರೆತಿವಳ 
ನೆನೆನೆನೇ, ಇದು ಯಾವ ಹುಂಬನೀತಿ? 


ತುಂಬುತಿಂಗಳ ಬೆಳಕು ಹಗಲೆಂದು ಭ್ರಮೆಗೊಳಿಸೆ 
ಹೊರಗೆ ಅರಳಿಯಮರದಿ ಹಕ್ಕಿ ಜೋಡಿ 

ಮೊರೆಡೆದ್ದು ಜೊತೆಕರೆದು ಸುಮ್ಮನಾದುವು ನುತ್ತೆ, 
ಹಗಲಲ್ಲ ಬಿಡು, ಎಂದು ತರ್ಕಮಾಡಿ. 


ಮಗ್ಗುಲಿಗೆ ಹೊರಳಿದನು ಗೌಡ, ಎದುರಲಿ ಯಾರು? 
ನೆನಹು ಹೊರಗಡೆ ಮೂರ್ತಿಯಾಯಿತೇನು? 

ಯಾರು ಎಂದನು ಗೌಡ; ನಾನು ಎಂದಳು ಮಲ್ಲಿ. 
ಅದೆ ರೂಪು, ಭಂಗಿ; ಅದೆ ಬಾಯ ಜೇನು. 


೧೬ 


ಗೌಡರ ಮಲ್ಲಿ 


"ಇಲ್ಲಿ ಯೇತಕೆ ಬಂದಡೆ? ಎಂದು ನುಡಿದನು ಗೌಡ; 
ಮಲ್ಲಿ ಉಸುರಿದಳು "ನಾ ಬಸವಿ ಎಂದು. 

ಯಾವ ಮಾತಿಗೆ ಯಾವ ಮಾತು? ಆದರೆ "ಬಸವಿ? 
ಬಿಡಿಸಿತವನನು ಒಂದು ವಿಷಮದಿಂದ. 


ಗೌಡ ಮಲ್ಲಿಯನಂತೆ ಕಣ್ಣಿಕ್ಕಿ ನೋಡಿದನು. 
ತುಂಬುತಿಂಗಳ ಭ್ರಮೆಗೆ ಮನತೆತ್ತನು. 

ಹೆಂಡಿರೇ ಇವಳೆಂದು ತಿಳಿದಂತೆ ಕೈಚಾಚಿ 
ಬಂದನಳನೊಪ್ಪಿ ಇಟ್ಟನು ಮುತ್ತನು. 


ಬೆಳಗಾಗ ಊರೂರೆ ಬೆರಗಾಗಿ ಕೇಳಿತು, 
ಗೌಡ ಮಲ್ಲಿಯ ಕೂಡಿಕೊಂಡನೆಂದು. 
ಮಲ್ಲಿ ಅಣ್ಣಗೆ ಹೇಳಿಕಳುಹಿದಳು, ಗೌಡನನು 
ಕೂಡಿದೆನು, ಅವ ನನ್ನ ಗಂಡು, ಎಂದು. 


೧೮ 


ಗೌಡರ ಮಲ್ಲಿ 


ಕೈಹಿಡಿದು ಒಬ್ಬ ಸೊಸೆಯನೆ ತರದೆ ಹೋದನೆ 
ಎಂದು ಗೌಡನ ತಾಯಿ ಮರುಗಿ ಇನಿಸು, 
" ಒಳಿತಾಯಿತೊಬ್ಬೊಂಟ ನಿಲ್ಲನೇ ಇದೆ ಸಾಕು? 
ಎಂದು ನುಡಿದಳು ಮತ್ತೆ ಕರಗಿ ಮನಸು. 


ಓರಗಿತಿಯರಿಗೇನು? ಮನೆಗೆಲಸ ಮಾಡುವರೆ 
ತಮ್ಮೊಡನೆ ತೊತ್ತಿನಳು ಮತ್ತೊರುವಳು. 

ಮದುನೆಯಾದಕೆ ಹೆಚ್ಚು, ಇಲ್ಲದಿರೆ ಕಡಿಮೆಯೇ? 
ತಾಲಿಯಿದ್ದಂತೆಯೇ ಕಸ ಹೊರುವಳು. 


ಅತ್ತಿಗೆಗೆ ನಾದಿನಿಗೆ ಮನಕೆ ಇದು ಸಂತೋಷ. 
ಹೊಸಬಳಾವಳೊ ಬಂದು, ಒಡತಿಯೆಂದು 
ಮನೆಯನಾಳುವಳೆಂಬ ಭಯವಿಲ್ಲ. ಈ ಮಲ್ಲಿ 
ಹಾವು ಹುಳು ಅಲ್ಲ; ಬರಿಮಿಡಿತೆ ಒಂದು. 


ಮಧ್ಯಾಹ್ನ ಸಿಲ್ಲಿ ಬಂದಳು. "ಏನು ಮಲ್ಲಕ್ಕ 
ಚಿನ್ನವೇ? ಎಂದು ಮರ್ಯಾದಿ ಕೊಟ್ಟು. 

ನಿನ್ನೆ ಏನೇ ಎನಿಸಿಕೊಂಡವಳು ಇಂದೊಡತಿ ; 
ತಾನೆಂದಿನಂತೆಯೇ ಪ್ಯಾಡ್ಕೆ ಮಟ್ಟು. 


೧೯ 


ಗೌಡರ ಮಲ್ಲಿ 


ಮಲ್ಲಿ ಈ ಮರ್ಯಾದೆ ಹೀನಾಯ ಒಂದನೂ 
ಕಾಣಳನಳಿಗೆ ಇದ್ದುದೊಂದೆ ಚಿಂತೆ: 

ದೊರೆಯ ನಲಿಸುವುದು ಡೊರೆಯನು ನೋಡಿ ತಣಿಯುವುದು, 
ತಿವನೆದುರಿನಲಿ ಕುಳಿತ ನಂದಿಯಂತೆ. 


ಮಾಗಿ ಮಾಗುತ ಚಳಿಯ ದಿವಸಗಳು ಸಾಗುತ್ತ 
ಹೊಲ ಕುಯ್ಯಲಾಗುತಿರೆ ಮಲ್ಲಿ ನಲ್ಲ 

ಒಡಲೊಡಲ ತಣಿಸಿದರು, ಪ್ರೇಮರಸದೋಕುಳಿಯ 
ಸೂರ್ಯ ಚಂದ್ರರ ಸಾಕ್ಸಿಯಲ್ಲಿ ಚೆಲ್ಲಿ. 


ಏನು ಇದು ಬಹುನಿಷಯ ಎಂಬಿರಾ? ನಾನಿದನು 
ವಿಷಯವೆಂಬೆನೆ ಅಲ್ಲವೆಂಬರೆದುರು? 
ಸೀಒಂದುವಸ್ತು ಅಲ್ಲದ ಜನಕೆ ರಸತಾಳೆ 
ಕಬ್ಬಲ್ಲ; ತೆಳುವಾದ ಬೊಂಬು ಬಿದಿರು. 


ಗೌಡನಿಗೆ ಮಲ್ಲಿಗೀ ತಿಳಿನಿಲ್ಲ. ಹೊಸ ಒಲವ 
ಸುಖಕವರ ಬಾಳಾಗ ಒತ್ತೆಯಾಗಿ 

ಮೆಯ್ಯ ಸವಿಯುತ ಅವರು ಇರುವುದನೆ ಮರೆತರು, 
ಭೂಮಿಯೇ ಸ್ವರ್ಗಕ್ಕೆ ದತ್ತುಹೋಗಗಿ. 


ಪಿಂ 


ಗೌಡರ ಮಲ್ಲಿ 


ಮಾಂಸ ವಸ ಮೊದಲಹ ವಿಕಾರದಿಂದಾನಂದ 
ಬರಬಹುದೆ? ಈ ಜಗವ ಮಾಡಿದವಗೆ 

ಇದೆ ಪದ್ಧತಿಯೊ ಏನೊ? ಇಂತಲ್ಲದಿರೆ ಎಂತು 
ಮಣ್ಣು ಕಸ ಹಣ್ಣು ಹೂ ಆಗುವ ಬಗೆ? 


ಎರಡು ಮಕ್ಕಳ ಹೆತ್ತು ಕಳೆದುಕೊಂಡಳು ಮಲ್ಲಿ; 
ಗಂಡು ಹುಟ್ಟದ ತರುಣದಲೆ ತೀರಿತು. 

ಹೆಣ್ಣು ಬೆಳೆಯಿತು ಆರುವರುಷ; ಹೊನ್ನಲಗಂತೆ 
ಹೊಳೆದು, ಎಳೆಹೆರೆಯಂತೆ ಕಳೆಯೇರಿತು. 


ಆರುವರುಷದ ಹುಡುಗಿ ಒಂದು ದಿನ ಹಸು ಹಾಯ್ದು 
ಗಾಯವಡೆದುಸಿರುಳಿದು ಕಣ್ಮುಚ್ಚಿತು. 

ಮಲ್ಲಿ ಗೌಡರ ಆಸೆ ಒಲನಿನೆರಕದ ಗೊಂಬೆ 
ಎಡೆಯಿಂದ ಕೆಡೆದುರುಳಿ ಮಣ್ಯಚ್ಚಿತು. 


೨೧ 


ಗೌಡರ ಮಲ್ಲಿ 


ಮಲ್ಲಿ ಅತ್ತಳು; ಕಣ್ಣನೊರಸಿಕೊಂಡಳು. ಅತ್ತೆ 
ಗೌಡ ಉಳಿದೆಲ್ಲರನು ಸಂಕೈಸುತ, 

" ಸಾಕಿನ್ನು, ಅಳು ಬಿಡಿರಿ? ಎಂದವರ ಗದರಿದಳು; 
"ತೊತ್ತು ಹೆತ್ತುದಕಿಷ್ಟು ಚಿಂತೆ ಹೊಸತು. 


ಇಷ್ಟು ವೇಳೆಗೆ ಮಲ್ಲಿ ತನ್ನ ಗೌಡಗೆ ಮಾತ್ರ 
ಮೆಚ್ಚಾದಳಲ್ಲ; ಮೆಚ್ಚವಳತ್ತೆಗೆ; 

ಮೆಚ್ಚು ಅತ್ತಿಗೆಗೆ ನಾದಿನಿಗೆ, ಮೆಚ್ಚಿಲ್ಲರಿಗೆ; 
ಮೆಚ್ಚು ಊರಿಗೆ; ಊರ ಆಸುತ್ತಿಗೆ. 


ಮನೆಗೆಲಸವನು ಜೀತದಂದದಲಿ ಮಾಡುವಳು; 
ಗೌಡನುಣುವಂದವನ ಬಳಿಗೆ ಸಾರಿ 

ಅವನುಣುತಲಿರುವ ಮುದ್ದೆಗೆ ಕೈಯಹಿಡಿಯುವಳು; 
ಅದನು ತಾನುಣ್ಣುವಳು ಗಳಿಗೆ ಮಾರಿ. 


ಏನು ಶಾಸ್ತ್ರವಿದೆಂದು ಕೋಪಮಾಡುವ ಗೌಡ. 
ಮಲ್ಲಿ "ಈ ಶಾಸ್ತ್ರ ನನ್ನದು ಎಂಬಳು. 

"ಈ ಒಡಲು ನಿನ್ನದು. ನಿಜದಿ ಇದಕೂ ಹಿಟ್ಟು 
ನೀ ತಿನಿಸಬೇಕು? ಎನ್ನುತ ತಿಂಬಳು. 


೨೨ 


ಗೌಡರ ಮಲ್ಲಿ 


ಹಲ್ಲಿಲ್ಲದತ್ತೆಗೆ ಎಲೆ ಅಡಿಕೆಯನು ಕುಟ್ಟ 
ಕೊಡುವುದಿನಳದೆ ಕೆಲಸ ಜಾನಕೊನ್ಮೆ 

ಮುದುಕಿ ಮೈನೋವೆನಲು ಒತ್ತುವಳು; ತನಗೇನು, 
ಯಾವ ಕೆಲಸ? ಇಲ್ಲ, ಯಾವ ಹೆಮ್ಮೆ? 


ಅತ್ತಿಗೆ ನಾದಿನಿ ಓರಗಿತಿಯರ ಜೊತೆಗೆ 
ನಗುತ ಇರುವಳು. ತನ್ನ ಸೇಲೆ ಒಗೆಯೆ 
ಕೊಳಕೆ ಹೋಹಂದು ಅವರರಿನೆಗಳನೊಯ್ಯುನಳು. 
ಒಲ್ಲರಾರಿಂತಿವಳು ಮೇಲ ಬಗೆಯೆ? 


ತಾನು ಗೌಡನ ಕೂಡಿದೊಂದು ವರುಷಕೆ ಮಲ್ಲಿ 
ಮೂರು ಹಣದೊಂದು ಸೇಲೆಯನು ಕೊಂಡು 
ನಿಲ್ಲಿಗಿತ್ತೆಂದಳು: "ಹಿಲ್ಲಕ್ಕ ನಿನ್ಸ್ಟಿಂದ 
ನಾ ನನ್ನ ದೊರೆಯ ಸೇರಿದೆನು. ಕಂಡ್ಯಾ?? 


ಬತ್ತ ಕುಟ್ಟಿದರೆ ರಾಗಿಯ ಬೀಸಿದರೆ, ಒಂದು 
ಏಡಿ ತನಗೆ, ಎಂದು ಅತ್ತೆಯನು ಕೇಳಿ 
ಕೂಡಿಸುತ ಗುಡಿಗೊ ಭಿಕ್ಸಕೊ ಅದನು ನೀಡುವಳು. 
ದಿನದಿನಕೆ ಹಸನಾಯಿತವಳ ಜಾಳಿ, 


ಪತ್ತಿ 


ಲಾ 


ಗೌಡರ ಮಲ್ಲಿ 


ಗೌಡನಿಗೆ ಇವಳ ಬೆಳನಿಯ ನೋಡಿ ಅಚ್ಚರಿ. 
ತೃಣವನರಿಯದೆ ಬಂದ ಮೊದ್ದು ಹೆಣ್ಣು 

ಎಷ್ಟು ಕಲಿತಳು! ಅಂತೆ ಎಷ್ಟು ಜೆನ್ನಾದಳು! 
ಮೊಲ್ಲೆಯೆನೆ ಹಲ್ಲು, ಕೆವಿಯುದ್ದ ಕಣ್ಣು. 


ಮಗಳು ತೀರಿದ ಸಮಯ ಬೋಯಿಗಳ ಗುಂಪೊಂದು 
ಊರಿಗೈತರೆ ಮಲ್ಲಿ, ಮುಕ್ಕಂಡುಗ 

ಎರಡು ಐಗಳ ರಾಗಿ ಮಾತಾಡಿ, ಕೊಳ ಒಂದ 
ಹೊಯ್ಸಿದಳು, ಊರ ಏರಿಯ ದಂಡೆಗೆ. 


ಧರ್ಮದಲಿ ನಾವಿಷ್ಟು ಮಾಡಿಕೊಡುವೆವು ಎಂದು 
ಜೋಯಿಗಳು ಹಿಟ್ಟಿಗೇ ಕಲ್ಲನೊಡೆದು 

ತಿಂಗಳೂ ದಿವಸ ಕಟ್ಟಿದರು. ಕೊಳ ಚೆಲುವಾಯ್ತು 
ಜಲದೇನಿ ಪೂಜೆ ಶುಭದಲ್ಲಿ ನಡೆದು. 


ನೊಳಕೆ ಗೌಡರ ಬಾವಿ ಎಂದು ಹೆಸರಿರಲೆಂದು 
ಮಲ್ಲಿ ಎಂದಳು. ಗೌಡ ಆಗದೆಂದ: 

ತೊತ್ತಾಗಿ ದುಡಿದ ರಾಗಿಗೆ ತೆಗೆದ ಬಾವಿ ಇದು, 
ಕೊಳ ನಿನತು ಎಂದ, ಅನುರಾಗದಿಂದ. 


ವಿ೪ 






ತ್‌್‌ 
ಹ ಪ ಜು ಫ್ರಾ 


as ಚ 


ಹಸ ಬ po 


ಅದನು ಸ ಚೆ ಬಸ ಎಳಸಿ 


ಗೌಡರ ಮಲ್ಲಿ 


ಕೊನೆಗೆ ಜೋಯಿಸರೊಂದು ನ್ಯಾಯವನು ಮಾಡಿದರು: 
" ಕೊಳವ ಮಲ್ಲಿಯ ಗೌಡರದು ಎನ್ನುವ; 

ಬಾನಿ ಗೌಡರದು, ಗೌಡರು ಮಲ್ಲಿಯವರಾಗಿ; 
ಇಟ್ಟು ನೋಡಿರಲೆ ಹೆಸರಿನ ಜೆನ್ನವ 


ನೆಲದ ನೆಲವನು ಕೊಂಡು ತೋಪು ನೆಡಿಸಿದ ಗೌಡ, 
ಹತ್ತುವರುಷದ ದಿವಸ ಅದನು ಬೆಳೆಸಿ, 

ದೇವರನು ಬಿಜಗೈಸಿ, ನನಚೋಜನನ ನಡೆಸಿ, 
ಅದನು ಮಲ್ಲಿಯ ತೋಪು ಎಂದ ಎಳಸಿ, 


ಮಲ್ಲಿಯೆಂದಳು: " ಗೌಡನನು ಬಿಟ್ಟು ಬರಿ ಮಲ್ಲಿ 
ಯಾವ ಕೆಲಸಕೆ ಬಹುದು? ಎಸೆಯಿರತ್ತ. 
ಗೌಡ ತೊಟ್ಟರೆ ಜೋಡು; ಕಳೆಯೆ ಬರಿಚಕ್ಕಳ; 


ಬಹಳ ಮಾಡಲು ಸಲ್ಲ ಬರಿಯ ತೊತ್ತ. 


"ತೋಪ ಗೌಡರ ಮಲ್ಲಿಯದು ಎನಲ್ಲಿ? ಎಂದಳು. 
ಆ ಹೆಸರೆ ನಿಂತಿಹುದು ತೋಸಿಗಿಂದೂ. 

ಬಹುವರ್ಷ ಇಲ್ಲಿ ಗಿಡದೊಡನೆ ಕಾದಲರೊಲವ 
ಬೆಳೆಸಿದರು ಸರಸಸಲ್ಲಾ ಪದಿಂದ. 


೨೫ 


ಗೌಡರ ಮಲ್ಲಿ 


ಸಂಕ್ಟ್ರಾಂತಿಯಲಿ ಅಲರ ಮೇಲ ಸುಂದರಿ ತೌರ 
ಶುಭವ ಬಯಸಲು ಬರುವ ಉತ್ಸವಕ್ಕೆ 

ಮಲ್ಲಿ ಗೌಡನ ತಾಯ ಹೆಸರಲ್ಲಿ ಮಂಟಸವ 
ಕಟ್ಟಿಸಿದಳೆತ್ತರದ ರಚ್ಛೆಯಿಕ್ಸಿ. 


ಮದಿನೆಯಾದವಳು ಗಂಡಗೆ ಕೊಡುವ ಎಲ್ಲ ಸುಖ 
ಮದಿವೆ ಆಗದ ಮಲ್ಲಿ ತನ್ನರಸಗೆ 

ಇತ್ತಳೆಂದೆನೆ ಮಾತು ಬಹು ಕಡಿಮೆ ಆಗುವುದು; 
ಅಷ್ಟು ಜೆಲುವಿನರುಸಿರ ಹೊನ್ನ ಬೆಸುಗೆ. 


ಗೌಡಿಕೆಯ ಕೆಲಸದಲಿ ಊರ ಮಂದಿಯ ಜೊತೆಗೆ 
ಚಾವಡಿಯೊಳಿರುವಂದು ಅಲ್ಲೆ ಇದ್ದು 

ಎರಡಡಕೆ ಸುಣ್ಣಹಚ್ಚಿದಎಲೆಯ ಕೊಡುವಳೇ 
ಹೆಂಡಿರಾದವಳು? ಇದು ಎಲ್ಲಿ ಸುದ್ದಿ? 


ಮಲ್ಲಿ ಇದ ಮಾಡುವಳು; ಎಲ್ಲಿ ಹೋದರೆ ಅಲ್ಲಿ 
ಜೊತೆಯಲಿರುವಳು ; ಬೇರೆ ಕೆಲಸವಿಲ್ಲ. 

ಇಂತು ಬಾಳಿದರಿವರು; ಈ ಪ್ರೇಮಪರಮಾನ್ನ್ನ 
ಕೊನೆಗು ಬಿಸಿಯಾಗಿತ್ತು, ಹಳಸಲಿಲ್ಲ. 


೨೬ 


ಗೌಡರ ನುಲ್ಲಿ 


ಮನೆಯ ಮಕ್ಕಳು ಬೆಳೆಯೆ, ಮದಿನೆಗಳ ಮಾಡಿದರು; 
ಸೊಸೆಯದಿರು ಬೇರೆ ಅತ್ತೆಯ ಕಾಣರು; 

ತೊತ್ತಾಗಿ ಬಂದರೂ ಅತ್ತೆಯಾದಳು ಮಲ್ಲಿ; 
ಯಾರೇನು ಮಲ್ಲಿಗೊಲಿಯದೆ ಮಾಣರು. 


ಯಾವ ಮಂತ್ರವೊ ಯಾವ ತಂತ್ರವೋ! ಎಲ್ಲಿಂದ 
ಕಲಿತಳೋ ಮಲ್ಲಿ ಈ ಎಲ್ಲ ಹದಿರ? 

ಕುಲ್ಲ ಕಾಣದ ಒಳ್ಳೆ ಮನಸೊಂದು ಅವಳದು, 
ಇದಕೆ ಸಮನಾಗುವುದೆ ಬಲ್ಲ ಜೆದುರು? 


ಇಷ್ಟರಲಿ ಬಾಳ ಮುಗಿಸಿದಳು ಗೌಡನ ತಾಯಿ, 
ಮಲ್ಲಿಯಿಂದೆಲ್ಲ ಸೇವೆಯನು ಕೊಳುತ. 

"ಮಗಳಾದ, ಸೊಸೆಯಾಜಿ, ಮನೆಗೆ ನೀ ಸಿರಿಯಾದೆ 
ಅಪರಂಜಿ ನೀ? ಎಂದವಳ ಹೊಗಳುತ. 


ಮಲ್ಲಿ ಗೌಡನನು ಸಂತಯಿಸಿದಳು ; ಮಕ್ಕಳಿಗೆ 
ತಾನೆ ಅಜ್ಜಿಯ ತಾಣನನು ಕೊಂಡಳು. 
ಹೆತ್ತ ಮಕ್ಕಳು ಇಲ್ಲದವಳು ಅದಕೂ ಮಿಗಿಲು 
ಮಕ್ಕಳನು ಹೊರೆನ ಸೌಖ್ಯವನುಂಡಳು. 


೨೭ 


ಗೌಡರ ಮಲ್ಲಿ 


ಐವತ್ತು ನರುಸದಿನ ಗೌಡ ಮಲ್ಲಿಯರಿಂತು 
ಹೆಣ್ಣಂಡು ಬಾಳಿನಲಿ ಜೊತೆ ನಡೆದರು. 

ಮರೆದು ಹೋದುವು ಜಾತಿ, ಮದಿನೆಯಿಲ್ಲದ ಮಾತು; 
ಹಿರಿಯೊಲವ ಹೆಸರನಿರುವರು ಮುಡಿದರು. 


ದಿನ ಕಳೆದು ಗೌಡ ದೇವರ ಸೇರೆ ಹೊರಟನು. 
ಮಲ್ಲಿ ಧೈರ್ಯದ ಮಾತುಗಳನಾಡುತ 

ಎದುರಿನಲಿ ಕುಳಿತವಳು ಇಂತೆಂದು ಬೇಡಿದಳು, 
ಕೈಬೆರಳು ಅವನ ಕುರುಳಿನೊಳಾಡುತ. 


" ನೀನೀಗ ಹೋಗುತಿಹೆ; ಹಿಂದೆಯೇ ನಾ ಬರುವೆ. 
ಹೋದವನು ನನ್ನ ಮರೆಯುವುದು ಸಲ್ಲ. 

ಕೈಹಿಡಿದು ಹೋದವಳು ಅಲ್ಲಿಹಳು, ಸೇರುವಳು; 
ಆದರೂ ನೆನನಿರಲಿ ಬಡನಿ ಮುಲ್ಲಿ. 


ವಿಲ 


ಗೌಡರ ಮಲ್ಲಿ 


"ಇಲ್ಲಿ ದಿನ ಮುಗಿದು ನಾ ಸನ್ನಿಧಿಗೆ ಬಂದಂದು 
ಪರಿವಾರದವರು, ಇವಳಾರ ಹೆಣ್ಣು, 
ಎಂದು ಕೇಳುವ ಮೊದಲೆ, ಎನ್ಸನಳು, ಎನಬೇಕು. 
ಗಂಡಿಂತು ನುಡಿವುದು ಅಪಾರ ಚಿನ್ನು. 


| ಮದಿವೆಯಾಗಿದ್ದೆ ನೇ, ನಾ ಹೇಳಬಹುದಿತ್ತು 
ಗೌಡರನಳ:, ಎಂದು; ಮದಿವೆಯಿಲ್ಲ. 

ಗಂಡು ಎನತೆನ್ನದಿಕೆ ಹೆಣ್ಣೆನಗೆ ಹೊಗಲಿಲ್ಲ. 
ಎನತೆನಲು ಅದುವೆ ಹೊಸ ಕುದಿಯಬೆಲ್ಲ. 


«ಬಹ ಜನ್ಮ ಮದುವೆಯೇ ಆಗುವ. ಇದು ಬೇಡ 
ಕೂಡಿಕೊಂಡನಕೆಂಬ ಅಡ್ಡ ಗೀಟು; 
ಒಲಿದನರು ಎಂಬುದನು ಕಂಡನೇ, ದೇವರಿಗೆ 
ಇದ ನೀಡುವುದು ಏನು ದೊಡ್ಡ ಮಾತು? 


"ಕೈಹಿಡಿದ ಹೆಣ್ಣಾಗಿ ಇರಿಸು ಅನಿಸನು ಅಟ್ಟು 
ನಾ ನಿನಗೆ ತಳಿಗೆಯಲಿ ಇಕ್ಕಬೇಕು. 

ಬಹು ಎಳಸುವರು ಎಂದು ಕಂಡೊಡನೆ ಸಲಿಸುವನು; 
ಈ ಸಲಕೆ ತೊತ್ತೆಂಬ ತುಕ್ಕು ಸಾಕು. 


ವ 


ಗೌಡರ ಮಲ್ಲಿ 


ಗೌಡ ಭಾಷೆಯ ಕೊಟ್ಟ, ಕೈಯಲ್ಲಿ ಕೈಯಿಟ್ಟ, 
ಕಣ್ಣಕಣ್ಣಲಿ ನೆಟ್ಟು ಜೀವ ಬಿಟ್ಟಿ; 

ಮಲ್ಲಿ ಮಲಗಿದಳಲ್ಲೆ ಸತ್ತುದಕು ಮಿಗಿಲಾಗಿ, 
ನಲ್ಲನಳಿನಿನ ಬೇನೆ ಕುಸಿಯೆ ಕುಟ್ಟಿ. 


ದೇವರಡಿಯನು ಜೀವ ನೇರ ಸಾರಲಿಯೆಂದು 
ಮಲ್ಲಿ ಶಾಸ್ತ್ರವನೆಲ್ಲ ನಡೆಯಿಸಿದಳು; 

ಬಹು ದಿನದ ಬಾಳ ಮೇಲ್ಮೆಗೆ ತಕ್ಕ ರೀತಿಯಲಿ, 
ಅನ್ನ ಬಟ್ಟೆಯ ದಾನ, ಕಡೆಯ ಹದುಳ. 


ತಾಯಿ ತೀರಿದ ಅಂದು ತಮ್ಮದಿರ ಹೆಂಡಿರು 
ಪಾಲು ಮಾಡುವ ಮಾತನೆತ್ಲಿದ್ದರು. 

ಜೊತೆಯಾಗಿ ಬಾಳುವುದು ನೋಡುವವರಿಗೆ ಚೆನ್ನು; 
ಮನೆಯಲ್ಲಿ ಎಷ್ಟೊ ಮುಸುಕಿನ ಗುದ್ದುಲು. 


ತಮ್ಮದಿರು ಪಾಲಾಗಿ ಬೇರೆ ಆದರು ಆಗ; 
ಈಗ ಗೌಡನ ಮನೆಯ ಪಾಲ ಮಾತು 
ಸೊಸೆ ಒಬ್ಬಳಿತ್ತಿದಳು. ಮಲ್ಲಿ ಅದಕೆಂದಳು: 
"ಅನ್ಮು! ಈ ಬದಿಯಲ್ಲಿ ಕಾಲು ಹೂತು 


೩೦ 


ಗೌಡರ ಮಲ್ಲಿ 


"ನಾನೊಂದು ಮುದಿಗೊಡ್ಡು ಇಹೆನು. ಅಯ್ಯೋ! ಪಾಸ! 
ಎನ್ಸ್ಟಿ; ನಾ ಗೌಡ ಕಳೆಡೆಸೆದ ಜೋಡು. 

ನಾನಿರುವ ವರೆಗೆ ಜೊತೆಯಾಗಿ ಇರಿ; ಆಮೇಲೆ 
ನಿಮ್ಮಿಸ್ಟದಂತಾಗಿ ನಿಮ್ಮ ಪಾಡು. 


" ನನ್ನ ಗಂಡನು ನಾನು ಎನ್ನಬಲ್ಲದು ಹಕ್ಕಿ; 
ನನ್ನ ಮಗ ನಾ ಎನ್ನಬಲ್ಲದು ಹಸು; 
ಅಣ ತಮ್ಮಾ ಎಂಡು ಅಕ್ಕತಂಗೀ ಎಂದು 
ಐ 
ಸೈರಿಸಲು ಬಲ್ಲೆ ನೀನೇ ಹೆಂಗುಸು? 


ಇಂತವಳ ಬೇಡಿ ಗೌಡನ ಮಕ್ಕಳಿಗೆ: " ಅಪ್ಪ! 
ನಿಮ್ಮ ನೊಮ್ಮಗ ನಿಮ್ಮ ತೋಳ ನೆರೆಗೆ 

ಬೆಳೆದಂದು ಪಾಲಾಗಿ; ಆತುರದಿ ಹಿಂರಿದಿರೆ, 
ಕಾಳರ್ಧ ಹೋಗುವುದು ಆಳುಗಳಿಗೆ. 


"ನೊನ್ಮುಕ್ಕ ದುಡಿವರು, ನಾನು ಕುಳಿತಿಹೆನೆನುತ್ಕ 
ಫಾಲಾಗುವರೆ ಅದೇ ಬೇರೆ ತೀರು; 

ನಾ ದುಡಿದು ಮಗರಿಂದ ಆಳಿಂದ ದುಡಿಸುವೆನು 
ಎಂಬವನ ನೆಲನಿಟ್ಟು ತಾರು ಮಾರು” 


೩೧ 


ಗೌಡರ ಮಲ್ಲಿ 


ಎಂದು ಹಂಬಲಿಸಿದಳು. ಮಕ್ಕಳೇನೆಳೆಯರೆ? 
ಕಿರಿಯರಿವಳಿಗೆ; ಊರ ಹಿರಿಯರವರೆ. 

" ಸುಮ್ಮನಿರು, ಪಾಲ ಮಾತೇನೀಗ,” ಎಂದರು. 
ಹಳೆಯ ಬಾಗಿಲೆ ಮನೆಗೆ, ಹೊಲಕೆ ತೆರೆ. 


ನಾನು ಮಲ್ಲಿಯ ಕಂಡ ದಿನ ಅವಳು ಹಣ್ಮುದುಕೆ; 
ಮನೆ ಮುಂದೆ ಜಗಲಿಯಲಿ ಕುಳಿತಿರುವಳು; 

ಇಹುದೊ ಇಲ್ಲವೊ ಎಂಬ ತೆಳು ಸುಕ್ಕು ಮೊಗದಲ್ಲಿ; 
ಎಲ್ಲ ಮುಪ್ಪಿನ ಕುರುಹು ಅಂತೆಯೆ ತೆಳು. 


ಮನೆ ನೆರೆಯ ಮಕ್ಕಳೆಲ್ಲರು ಕಣ್ಣಕಟ್ಟಾಟ 
ಅಲ್ಲಿ ಆಡುನರವಳನಜ್ಚಿ ಮಾಡಿ. 

ಎಳೆಯುವರು, ಕೆಲೆಯುವರು, ಕುಣಿಯುವರು; ಅವರಿತ್ತ 
ಹಿಂಸೆಯೆಸ್ಸೈನಲು ಅದು ಲಜ್ಜೆಗೇಡು. 


೩೨ 


೫ಬ Eu ಊಜಂಬಲು ಬಲಾ ಬ 





ಗೌಡರ ಮಲ್ಲಿ 


ಆದರೂ ಮರಳಿ ಮಗುವಾದಂತೆ ಹಣ್ಮುದುಕಿ 
ಮಕ್ಕಳೊಡನಾಡುವಳು ನಗುತ ನಗುತ: 

" ನಾನೆ ಮುದಿಯಾಗಿಹೆನು, ಅಜ್ಜಿ ಮಾಡುವಿಕೇನ? 
ಹಿಮದ ನೀರಾಗುತಿಡೆ ಮೈಯ ರಗುತ.? 


ಇದ್ದೆರಡು ಹಲ್ಲು ಸುಲಿಹಲ್ಲು; ಆ ಕಣ್ಣಿನಲಿ 
ಸುಖದೊಳದ್ದಿದ ದಿನದ ನೆನವ ಹೊಳಪು; 

ಹಣೆ ಮಾಟ; ಕಿರಿದು ಕೆವಿ; ನಗೆ ಚಂದ; ಮುಪ್ಪಿನಲು 
ಮಲ್ಲಿ ಆಗಿರಲಿಲ್ಲ ಅಂಥ ಕಳಪೆ, 


ಮಲ್ಲಿ ತೀರಿದ ದಿನಸ ಊರೂರೆ ಅತ್ತಿತು. 
ಅವಳ ಗೌಡನ ಕಾಲ ಜೆಸೆಗೆ ನೋಡಿ, 

ಮಣ್ಣುಮಾಡಿದರವಳ; ಅವಳೆಳಸಿದಂತಿರುಳು 
ಗುಡಿಯಲುತ್ಸವ ಮಾಡಿ, ಒಸಗೆ ಹಾಡಿ. 


ಗೌಡ ತನ್ನನು ಕೊಂಡ ದಿನಸ ದೇಗುಲದಲ್ಲಿ 
ಒಂದು ಉತ್ಸವ ನಡೆಯುವಂತೆ ಮಲ್ಲಿ 
ಬಹುದಿನದ ಹಿಂದೆ ಪುದಿನಟ್ಟು ಹಾಕಿಸಿದಳು. 
ಎಂಥ ತೊತ್ತವಳು! ಅನನೆಂಥನಲ್ಲ! 


ತ್ನ 


ಗೌಡರ ಮಲ್ಲಿ 


ಮಾನನನಿ ಕಳೆದಿಹುದು; ದೀವಳಿಗೆ ಸಾಗಿಹುದು; 
ಮುಗಿಲು ಮಳೆಹುಯ್ದಾಗಿ ತೆರೆಯುತಿಹುದು; 

ಚಳಿಯ ದಿನ ಬರುತಿಹುದು; ತಿಂಗಳಿದೊ ತುಂಬಿಹುದು; 
ಗುಡಿಯಲ್ಲಿ ಸೊಡರ ಸಾಲುರಿಯುತಿಹುದು. 


ಇಂದು ಆ ನಲ್ಲ ನಲ್ಲೆಯರ ಹೆಸರಿನ ಪೂಜೆ. 
ಊರೂರೆ ಸಾರುವುದು ಅನರ ನೆನೆದು. 

ಇಂತು ಬಹುದಿನ ನಡೆಯೆ ಈ ಗೌಡ ಈ ಮಲ್ಲಿ 
ದೇವರಾಗುವರೇನೊ ಜನರ ಮನದಿ? 


ತಾವು ಕುಳಿಯನು ತೆಗೆಸಿ ತಾವು ಗಿಡನನು ನೆಡಿಸಿ 
ತಾವಾಗಿ ತನ್ಮೊಡಲ ಕಷ್ಟದಿಂದ 

ಸಾಕಿ ಬೆಳೆಸಿದ ತೋಸ ಇಪ್ಪೆಯೆಣ್ಣೆಯ ದೀಪ 
ದೇವರಿಗೆ ಹಚ್ಚುವರು ಎಷ್ಟು ಮಂದಿ? 


ಇದ ಗೌಡ ಮಲ್ಲಿ ಮಾಡಿದರು; ಅನರಾ ತೋಪ 
ಅರಿಪ್ಪೆ ಮರದ ಎಣ್ಣೆಯ ಬಿಂದಿಗೆ 

ಇಂದು ಬರುವುದು ಗುಡಿಗೆ; ಒಂದು ಸಾವಿರ ದೀಪ 
ಆ ಯೆಣ್ಣೆಯಿಂದ ಉರಿವುವು ಒಂದಿಗೆ. 


೩೪ 


ಗೌಡರ ಮಲ್ಲಿ 


ಮಾನವನಿ ದೀವಳಿಗೆ ಬರುವೆಲ್ಲ ಕಾಲಕೂ 
ಗೌಡ ಮಲ್ಲಿಯರ ಹೆಸರಿಂದ ದೀಪ 

ಇಂತೆ ಬೆಳಗಲಿ ಬಿಡದೆ; ಜಗದೆ ಗಮಗಮಿಸಿರಲಿ 
ಅವರ ಒಲವಿನ ನೆನವಿನಗರುಧೂಪ. 


1266-40 ಬೆಂಗಳೂರು ಸಿಹಿ ಬೆಂಗಳೂರು ಪ್ರೆಸ್ಸಿ ನಲ್ಲಿ ಸೂಪರಿಂಖೆಂಡೆಂಟರಾದ 
ಜಿ. ಶ್ರೀನಿವಾಸರಾಯರವರು ಮುದ್ರಿ ಸಿರುವರು 


ಶ್ರೀನಿವಾಸ ರಚಿತ 


ಕೆಲವು ಸಣ್ಣ ಕತೆಗಳು 

ಬಿನ್ನಹ (ಗೀತೆಗಳು) 

ಶಾಂತಾ (ಸಣ್ಣ ದೃಶ್ಯ) 

ಸಾವಿತ್ರಿ 4 ೫ ) 

ಸಣ್ಣ ಕತೆಗಳು 

ಸಾಹಿತ್ಯ (ಉಪನ್ಯಾಸ) 

ಅರುಣ (ಪದ್ಯಗಳು) 

ವಿಮರ್ಶೆ ೧ (ಲೇಖನಗಳು) 
ಉಷಾ (ಸಣ್ಣ ದೃಶ್ಯ) 

ಸುಬ್ಬಣ್ಣ (ಒಂದು ಕತೆ) 
ತಾಳೀಕೋಟೆ (ಒಂದು ಪ್ರಕರಣ) 
ವಿಮರ್ಶೆ ೨ (ಲೇಖನಗಳು) 
ನಾಲ್ಕು ಸಣ್ಣ ಕತೆಗಳು 
ಕನ್ನಡದ ಸೇವೆ (ಒಂದು ಭಾಷಣ) 
ಮಂಜುಳಾ (ಸಾಮಾಜಿಕ ದೃಶ್ಯ) 
ತಾವರೆ (ಪದ್ಯಗಳು) 


ಕರ್ಣಾಟಕದ ಜನತೆಯ ಸಂಸ್ಕೃತಿ 
ಚೆಲುವು (ಪದ್ಮಗಳು) 

ಶಿವ ಛತ್ರಪತಿ (ಐತಿಹಾಸಿಕ ದೃಶ್ಯ) 
ವಿಮರ್ಶೆ ೩ (ಲೇಖನಗಳು) 
ಯಶೋದಧರಾ (ನಾಟಕ) 
ಮಲಾರ (ಪದ್ಯಗಳು) 

ಸಣ್ಣ ಕತೆಗಳು ೪ 
ರವೀಂದ್ರನಾಥ ಠಾಕೂರರು 
ಸಣ್ಣ ಕತೆಗಳು ೫ 

ಶ್ರೀ ರಾಮಕೃಷ್ಣ 

ತಿರುಪಾಣಿ 

ಕರ್ಣಾಟಕದ ಜನಪದ ಸಾಹಿತ್ಯ 
ಕಾಕನಕೋಟೆ 

ಆದಿಕವಿ ವಾಲ್ಮೀಕಿ 

ವಿಮರ್ಶೆ ೪ (ಲೇಖನಗಳು) 

ಸಣ್ಣ ಕತೆಗಳು ೬ 


(ಇಂಗ್ಲೀಷಿನಲ್ಲಿ) 


Popular Culture in Karnataka 
‘Ihe Poetry of Valmiki 





ಈ ಪುಸ್ತಕಗಳು ದೊರೆಯುವ ಸ್ಥಳಗಳು — 
ಬೆಂಗಳೂರು ಪ್ರೆಸ್‌, ಮೈಸೂರು ರೋಡ್‌, ಬೆಂಗಳೂರು ಸಿಟ 
48-44, ಗವಿಪುರದ ವಿಸ್ತರಣ, ಬಸವನಗುಡಿ ಟಪಾಲು 
ಮನೋಹರ ಗ್ರಂಥ ಭಾಂಡಾರ, ಧಾರವಾಡ 






4 ANGALOR 
BAuESS ಓ 


FEV 





